ಕರ್ನಾಟಕ ವಿಧಾನಸಭೆ 
ಹದಿನಾಲ್ಲನೇ ವಿಧಾನಸಭೆ 
ಹನ್ನೆರಡನೇ ಅಧಿವೇಶನ 
ಕಾರ್ಯಕಲಾಪಗಳ ಪಟ್ಟ 
ಶುಕ್ರವಾರ, ದಿನಾಂಕ ೭5ನೇ ನವೆಂಬರ್‌, 2೦16 
(ಸಮಯ ಬೆಳಗ್ಗೆ : 10.00೦ ಗಂಟಿ) 


1. ಪ್ರಶೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು : ಐದನೇ ಪಟ್ಣ 


ಆ) ದಿನಾಂ೦ಕ:23.11.2೦16ರ 3ನೇ ಪಟ್ಟಯಿಂದ 
ವರ್ಗಾವಣೆಗೊಂಡಿರುವ ಶ್ರೀ ಎಂ.ಪಿ. ಅಪ್ಪಚ್ಚು ರಂಜನ್‌ : ಕೃಷಿ ಸಚಿವರು 
ಅವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 31574). 


ಇ) ದಿನಾಂಕ:23.11.2೦16ರ 3ನೇ ಪಟ್ಟಿಯಿಂದ | ಮಾನ್ಯ ಪೌರಾಡಳತ, 
ವರ್ಗಾವಣೆಗೊಂಡಿರುವ ಶ್ರೀ ಕೆ. ಗೋಪಾಲಯ್ಯ ಸ್ಥಳೀಯ ಸಂಸ್ಥೆಗಳು, 
ಅವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 38(397). ಸಾರ್ವಜನಿಕ ಉದ್ದಿಮೆ: 

ರಾಜ್ಯ ಸಚಿವರು 

ಈ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಐದನೇ ಪಟ್ಣ 


2. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ಸದಸ್ಯಾರಿಗೆ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ಎರಡನೇ ಪಟ್ಟಿಯ ರೀತ್ಯಾ. 


8. ಮಹದಾಲು ಕಳಸಾ ಬಂಡೂರಿ ನಾಲಾ ಯೋಜನೆ ಕುರಿತು 


ವಿಶೇಷ ಚರ್ಚೆ ಹಾಗೂ ಸರ್ಕಾರದ ಉತ್ತರ 


pe 


ಅ) 


ಅ) 


ಆ) 


ಈ) 


ಆ) 


4. ಶಾಸನ ರಚನೆ 
ವಿಧೇಯಕಗಳನ್ನು ಪಯರ್ಯಾಣಲೋಚಿಸುವುದು ಹಾಗೂ ಅಂಗೀಕರಿಸುವುದು 


ಶ್ರೀ ಕೆ.ಆರ್‌. ರಮೇಶ್‌ ಕುಮಾರ್‌ (ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು) 
ಅವರು:- 

೨೦16ನೇ ಸಾಅನ ಕರ್ನಾಟಕ  ಆಯುವೇದ, ಪ್ರಕೃ ತಿ ಚಿಕಿತ್ರೆ, ಸಿದ್ದ, 
ಯುನಾನಿ ಮತ್ತು ಯೋಗ ವೈದ್ಯ ವೃತ್ತಿ ನಿರತರ Pe ಮತ್ತು ವೈದ್ಯಕೀಯ 
ವೃತ್ತಿನಿರತರ ಸಂಕೀರ್ಣ ಉಪಬಂಧಗಳ (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. 

ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಶ್ರೀ ಬಸವರಾಜ ರಾಯರೆಡ್ಡಿ (ಉನ್ನತ ಶಿಕ್ಷಣ ಸಚಿವರು) ಅವರು:- 
೨೦16ನೇ ಸಾಅನ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಜಿಸಬೇಕೆಂದು ಸೂಚಿಸುವುದು. 

ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಶ್ರೀ ಟ.ಜ. ಜಯಚಂದ್ರ (ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಸಣ್ಣ ನೀರಾವರಿ 


ಸಜಿವರು) ಅವರು:- 

೨೦16ನೇ ಸಾಅನ ಕರ್ನಾಟಕ ಕೆಲವು ಸ್ಥಳಗಳ ಹೆಸರುಗಳನ್ನು ಬದಲಾಲಯುಸುವ 
ವಿಧೇಯಕವನ್ನು ಪರ್ಯಾಲೋಚಸಬೇಕೆಂದು ಸೂಚಿಸುವುದು. 

ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಶ್ರೀ ಕೆ.ಜೆ. ಜಾರ್ಜ್‌ ( ಬೆಂಗಳೂರು ಅಭವೃಧ್ಧಿ ಮತ್ತು ನಗರ ಯೋಜನಾ ಸಚಿವರು)ಅವರು:- 


೭೦16ನೇ ಸಾಅನ ಬೆಂಗಳೂರು ಮಹಾನಗರ ಪ್ರದೇಶ ಅಭವೃದ್ಧಿ ಪ್ರಾಧಿಕಾರ 
(ತಿದ್ದುಪಡಿ) ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಸುವುದು. 
ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಶ್ರೀ ಅ. ರಮಾನಾಥ ರೈ (ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರು) ಅವರು:- 
೨೦16ನೇ ಸಾಅನ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳ (ಅರಣ್ಯ ಅಧಿಕಾರಿಗಳು 
ಮತ್ತು ಇತರ ಸಿಬ್ಬಂದಿಯ ವರ್ಗಾವಣಿ ಹಾಗೂ ಸ್ಥಳನಿಯುಕ್ತಿಗಳ ನಿಯಂತ್ರಣ) 
ವಿಧೇಯಕವನ್ನು "ಪರ್ಯಾಲೋಚಿಸ ಬೇಕೆಂದು ಸೂಚಿಸುವುದು. 

ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


-:3,- 


5. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಎಸ್‌.ಎನ್‌. ಸುಬ್ಬಾರೆಡ್ಡಿ ಅವರು - ರಾಜ್ಯದಲ್ಲ ಕಂದಾಯ ಇಲಾಖೆಯಲ್ಲ ಗ್ರಾಮ 
ಸಹಾಯಕರನ್ನು ಖಾಯಂಗೊಳಸಿ "ಡಿ" ದರ್ಜೆ ನೌಕರರೆಂದು ಪರಿಗಣಿಸಿ ಸೌಲಭ್ಯ 
ಒದಗಿಸುವ ಬಧದ್ದೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


2. ಶ್ರೀ ಎಂ.ಜೆ. ಅಪ್ಪಾಜಿ ಅವರು - ಸ್ವ-ಇಚ್ಛೆಯಿಂದ ನಿವೃತ್ತಿ (ವಿ.ಆರ್‌.ಎಸ್‌) 
ಪಡೆಯಲಚ್ಚಸುವ ಎಂ.ಪಿ.ಎಂ ಕಾರ್ಬಾನೆಯ ನೌಕರರಿಗೆ ಬಾಕಿಯುರುವ ಭತ್ಯೆಗಳ 
ಸಹಿತ ನಿವೃತ್ತಿ ಹೊಂದಲು ಅನುಮತಿ ನೀಡುವ ಹಾಗೂ ಕಾರ್ಬಾನೆಯನ್ನು 
ಪುನರಾರಂಭಿಸಿ, ಕಾನೂನು ಬಾಹಿರವಾಗಿ ಹೊರ ಹಾಕಿರುವ ಕಾರ್ನ್ಮಿಕರುಗಳನ್ನು 
ಮರುನೇಮಕಗೊಳಸುವ ಬಗ್ಗೆ ಮಾನ್ಯ ಕಾರ್ಮಿಕ ಸಚಿವರ ಗಮನ ಸೆಳೆಯುವುದು. 


3. ಶ್ರೀ ಜೆ.ಟ. ಪಾಟೀಲ್‌ ಅವರು - ಕೃಷಿ ಉತ್ಪನ್ನ ಮಾರುಕಲ್ಲೆಯಲ್ಲ ್ಕ-೬rading್ರನ್ನು 
ಸಮರ್ಪಕವಾಗಿ ಅನುಷ್ಠಾನಗೊಳಸಿ ರೈತರಿಗೆ ಸಕಾಲ೦ದg್ಲ E-payment ಜಾರಿ 
ಮಾಡುವ ಬಗ್ಗೆ ಮಾನ್ಯ ಕೃಷಿ ಮಾರುಕಲ್ಲೆ ಮತ್ತು ತೋಟಗಾರಿಕೆ ಸಚವರ ಗಮನ 
ಸೆಳೆಯುವುದು. 

4. ಶ್ರೀ ಕೆ.ಜ. ಬೋಪಯ್ಯ ಅವರು - ಕೊಡಗು ಜಲ್ಲೆಯಲ್ಲ 2 ಎಕರೆಗೆ ಒಳಪಟ್ಟ ಸಣ್ಣ 
ಹಾಗೂ ಅತಿ ಸಣ್ಣ ಕಾಫಿ ಬೆಳಗಾರರಿಗೆ ಅಗತ್ಯ ದೃಢೀಕರಣ ಪತ್ತ 
ನೀಡದಿರುವುದರಿಂದ, ಅವರು ಸರ್ಕಾರಿ ಸೌಲಭ್ಯದಿಂದ ವಂಚಿತರಾಗುತ್ತಿರುವ ಬದ್ಗೆ 
ಮಾನ್ಯ ಕಂದಾಯ ಸಚವರ ಗಮನ ಸೆಳೆಯುವುದು. 


5. ಕ್ರೀ ಎಸ್‌.ಆರ್‌. ವಿಶ್ವನಾಥ್‌ ಅವರು - ಜ.ಬ.ಎಂ.ಪಿ ವ್ಯಾಪ್ತಿಗೆ ಹೊಸದಾಗಿ 
ಸೇರ್ಪಡೆಗೊಂಡಿರುವ 1೦ ಹಳ್ಳಗಳಗೆ ಕಾವೇರಿ ನೀರು ಸರಬರಾಜು ಮತ್ತು 
ಒಳಚರಂಡಿ ವ್ಯವಸ್ಥೆಯನ್ನು ಶೀಘ್ರವಾಗಿ ಕಲ್ಪಸುವ ಬಗ್ಗೆ ಮಾನ್ಯ ಬೆಂಗಳೂರು 
ಅಭವೃಧ್ಧಿ ಮತ್ತು ನಗರ ಯೋಜನಾ ಸಚಿವರ ಗಮನ ಸೆಳೆಯುವುದು. 


ಎಸ್‌. ಮೂರ್ತಿ 
ಕಾರ್ಯದರ್ಶಿ (1/C) 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
http://kla.kar.nic.in/assembly/lob/lob.htm 


